ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 17 ನೇ ಮಾರ್ಚ್‌, 2020 


ನಗರೋತ್ಸಾನ ಯೋಜನೆಯ ಕಾಮಗಾರಿಗಳ ಕುರಿತು 

ಶ್ರೀ ರಫುನಾಥ್‌ರಾವ್‌ ಮಲ್ಮಾಪೂರೆ(ವಿಧಾನಸಭೆಯಿಂದ ಚುನಾಯಿತರಾದವರು):- 

163 (1261) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ಬೀದರ್‌ ನಗರದಲ್ಲಿ ನಗರೋತ್ಸಾನ ಯೋಜನೆಯಡಿ 1,2,3 ರ ಹಂತ ಯಾವಾಗ ಪ್ರಾರಂಭಿಸಲಾಯಿತು ; ಈ ಯೋಜನೆಗೆ 
ಸರ್ಕಾರವು ಹಂತಗಳವಾರು ಎಷ್ಟು ಹಣ ಬಿಡುಗಡೆ ಮಾಡಿದೆ ; ಮಾಡಿದ್ದಲ್ಲಿ ಲೆಕ್ಕ ಶೀರ್ಷಿಕೆಗಳವಾರು, ಹಂತವಾರು, ವರ್ಷವಾರು 
ಕಾಮಗಾರಿಗಳವಾರು, ಸಂಪೂರ್ಣ ಮಾಹಿತಿ ನೀಡುವುದು ; 


(ಆ) ಬೀದರ್‌ ನಗರದಲ್ಲಿ ನಗರೋತ್ಸಾನ ಯೋಜನೆಯ ವಿವಿಧ ಹಂತದ ಕಾಮಗಾರಿಗಳು ಸರಿಯಾದ ಸಮಯಕ್ಕೆ ಮುಗಿದಿದೆಯೇ ; 
ಇಲ್ಲದಿದ್ದಲ್ಲಿ, ಈ ಗುತ್ತಿಗೆದಾರರ/ಅಧಿಕಾರಿಗಳ ಮೇಲೆ ಸರ್ಕಾರವು ಯಾವ ಕ್ರಮ ಕೈಗೊಂಡಿದೆ; (ಸ್ಪಷ್ಟ ಮಾಹಿತಿ ಒದಗಿಸುವುದು) 


(ಇ) ನಗರೋತ್ಸಾನ 3ರ ಕಾಮಗಾರಿ ಯೋಜನೆ ಆಗಿದೆಯೇ ; ಈ ಯೋಜನೆಯ ಕಾಮಗಾರಿಗಳು ಯಾವುವು ; ಪ್ರಸಕ್ತ ಈ 
ಕಾಮಗಾರಿಗಳು ಯಾವ ಯಾವ ಹಂತದಲ್ಲಿವೆ ; ಕಾಮಗಾರಿಗಳ ಸ್ಥಳದ ಮಾಹಿತಿಯೊಂದಿಗೆ ವರ್ಷವಾರು ಸಂಪೂರ್ಣ ವಿವರ 
ನೀಡುವುದು ? 


